ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ : 1405(1659) 
ಸದಸ್ಯರ ಹೆಸರು : ಶ್ರೀ ಅರವಿಂದ ಕುಮಾರ ಅರಳಿ _ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ : 14.03.2022 
ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ 
ಸಚಿವರು. 
ಫ್ರ ಪೃಶ್ನೆ ಉತ್ತರ 
ಸಂ. . \ 

ಅ | ಕಲ್ಯಾಣ ಕರ್ನಾಟಿಕದ ಕಲ್ಯಾಣ ಕರ್ನಾಟಕ ವಿಭಾಗದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢ 
ವಿಭಾಗದಲ್ಲಿ ಸರ್ಕಾರಿ, ಖಾಸಗಿ | ಶಾಲೆಗಳಲ್ಲಿ ಮಂಜೂರಾದ, ಕಾರ್ಯನಿರತ ಹಾಗೂ ಖಾಲಿ ಹುದ್ದೆಗಳ ಶಿಕ್ಷಕರ 
ಅನುದಾನಿತ ಪ್ರಾಥಮಿಕ ಮತ್ತು | ಮಾಹಿತಿ ಈ ಕೆಳಗಿನಂತಿದೆ. 
ಪ್ರೌಢ ಶಾಲೆಗಳು ಹಾಗೂ ಪದವಿ ಸಾಾನಢ 


ಪೂರ್ವ ಕಾಲೇಜುಗಳ ಶಿಕ್ಷಕರ 
ಸಂಖ್ಯೆ ಎಷ್ಟು: ಈ ಸಂಸ್ಥೆಗಳಿಗೆ 
ಮಂಜೂರಾಗಿರುವ ಶಿಕ್ಷಕರ 
ಸಂಖ್ಯೆ ಎಷ್ಟು: ಮಂಜೂರಾತಿ 
ನೀಡಲಾಗಿತ್ತು: ಎಷ್ಟು 
ಹುದ್ಮೆಗಳನ್ನು ಭರ್ತಿ 
ಮಾಡಲಾಗಿದೆ; ಮತ್ತು ಎಷ್ಟು 
ಹುದ್ದೆಗಳು ಖಾಲಿ ಇವೆ; 
(ತಾಲ್ಲೂಕುವಾರು ವಿವರವಾದ 
ಮಾಹಿತಿ ನೀಡುವುದು) 


NN Sn Ra 


ಸರ್ಕಾರಿ ಪ್ರಾಥಮಿಕ 


ಮಂಜೂ | ಭರ್ತಿಯಾ 
ರಾದ ದ 
ಹುಡ್ಮೆಗಳು | ಹುದೆಗಳು 


45985 31943 14042 11531 3 1980 


ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಲ್ಲಿ ಮಂಜೂರಾದ 


ಕಾರ್ಯನಿರತ ಹಾಗೂ ಖಾಲಿ ಹುದೆಗಳ ಶಿಕ್ಷಕರ ಮಾಹಿತಿ ಈ ಕೆಳಗಿನಂತಿದೆ. 
ಅನುದಾನಿತ ಪ್ರಾಥಮಿಕ 


ಅನುದಾನಿತ ಪ್ರೌ ಢ 


ಕಲ್ಯಾಣ-ಕರ್ನಾಟಕದ ವಿಭಾಗದಲ್ಲಿ ಸರ್ಕಾರಿ, ಖಾಸಗಿ ಅನುದಾನಿತ 
ಪದವಿಪೂರ್ವ ಕಾಲೇಜುಗಳಲ್ಲಿನ ಸಿಬ್ಬಂದಿ ವಿವರ ಈ ಕೆಳಕಂಡಂತಿದೆ. 


sanctioned 
Govt Aided 
217 


Districts 


Bidar 


working vacant 


Aided 


151 


Govt 


Kalburgi 


Koppal 348 


279 21 90 50 


Raichur 369 il 71 
Yadgiri 228 40 


Total 2100 


140 38 88 2 
987 1567 583 533 404 
dll 


ಜಿಲ್ಲಾವಾರು ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


ಶಿಕ್ಷಕರ ಹುದ್ದೆಗಳು ಖಾಲಿ 
ಇದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ 


| ತೊಂದರೆಯಾಗುವುದಿಲ್ಲವೇ:; 


ಹಾಗಿದ್ದರೆ, ಖಾಲಿ 
ಹುದೆಗಳನ್ನು ಭರ್ತಿ 
ಮಾಡುವುದು “ಯಾವಾಗ; 
ದಿನಾಂಕ: 31/12/2015ರವರೆಗೆ 
| ಖಾಲಿ ಇರುವ: ಹುದ್ದೆಗಳನ್ನು 


ಈ 


1 ಭರ್ತಿ ಮಾಡಿಕೊಳ್ಳಲು 
ಸರ್ಕಾರ ಅನುಮತಿ 


ನೀಡಿರುವುದು ನಿಜವೇ; 


-% 


4 [§ 
ರಾಜ್ಯದ: ಸರ್ಕಾರಿ ಪ್ರಾಥಮಿಕ, ಪೌಢ ಮತ್ತು ಪದವಿಪೂರ್ವ 
ಕಾಲೇಜುಗಳಲ್ಲಿ ಖಾಲಿ ಇರುವ ಹುದ್ಮೆಗಳಿಗೆದುರಾಗಿ. ವಿದ್ಯಾರ್ಥಿಗಳ ಶೈಕ್ಷಣಿಕ 
ಹಿತದೃಷ್ಟಿಯಿಂದ ಅತಿಥಿ ಶಿಕಕರು/ಉಪನ್ಯಾಸಕರನ್ನು ತಾತ್ಕಾಲಿಕವಾಗಿ 
ನೇಮಕ ಮಾಡಲಾಗಿದೆ. ‘ 


ರಾಜ್ಯದ ಖಾಸಗಿ ಅನುದಾನಿತ ಪ್ರೌಢಶಾಲೆ ಹಾಗೂ ಪದವಿಪೂರ್ವ 
ಕಾಲೇಜುಗಳಲ್ಲಿ ದಿನಾಂಕ31/12/2015ರೊಳಗೆ ಮರಣ ನಿವೃತ್ತಿ ಮತ್ತು ಇತರೆ 
ಕಾರಣಗಳಿಂದ ತೆರವಾದ ಕ್ರಮವಾಗಿ 257 ಮತ್ತು 173 ಹುದೆ, ಗಳ ಭರ್ತಿ 
ಮಾಡಲು ಅನುಮೋದನೆ ನೀಡಲಾಗಿದೆ. 


ಅನುದಾನಿತ ಪ್ರೌಢಶಾಲೆಗಳಲ್ಲಿ ದಿನಾಂಕ31-12-2015ರ ಸಾ 
ನಿವೃತ್ತಿ , ನಿಧನ, ರಾಜೀನಾಮೆ ಮತ್ತು ಇತರೆ ಕಾರಣಗಳಿಂದ ಖಾಲಿಯಿರುವ 
ಬಾಕಿ 2181 ಹುದ್ದೆಗಳನ್ನು ಭರ್ತಿ ಮಾಡಲು ಸಹಮತಿ ನೀಡುವಂತೆ ಆರ್ಥಿಕ 
ಇಲಾಖೆಯನ್ನು ಕೋರಲಾಗಿದೆ. ಆರ್ಥಿಕ ಇಲಾಖೆ ಸಹಮತಿ ನೀಡಿದ ನ೦ತರ 


ಭರ್ತಿ ಮಾಡಲು ಅನುಮತಿ ನೀಡಲಾಗುವುದು. 


ದಿನಾ೦ಕ:31/12/2015ರ 
ವರೆಗಿನ ಖಾಲಿ ಇರುವ 
ಹುದಗಳನ್ನು ಇಲ್ಲಿಯವರೆಗೆ 
ಭರ್ತಿ ಮಾಡದಿರಲು 
ಕಾರಣವೇನು; ಇದಕ್ಕೆ 
ನಿರ್ದಿಷ್ಟವಾದ ವಿವರ 
ನೀಡುವುದು) 

ಖಾಲಿ ಇರುವ ಹುದ್ದೆಗಳನ್ನು 
ಭರ್ತಿ ಮಾಡಿಕೊಳ್ಳಲು 
ಸರ್ಕಾರದಿಂದ ಅನುಮತಿ 
ನೀಡದಿರಲು ಕಾರಣವೇನು? 


"ಇಪಿ 96 ಎಸ್‌ಇಎಸ್‌ 2022 


"ಇರುವ ' ಗೊಂದಲಗಳನ್ನು: ಬಗೆಹರಿಸಿ ನಿರ್ದೇಶನ ನೀಡಲಾಗಿದೆ. 


ಸರ್ಕಾರದ ಸುತ್ತೋಲೆ ಸಂಖ್ಯೆ: ಆಇ 157 ವೆಚ್ಚ-8 ದಿನಾ೦ಕ:10-06-2020 
ರಲ್ಲಿ ಖಾಲಿ ಹುದೆಗಳನ್ನು ಭರ್ತಿ ಮಾಡಿಕೊಳ್ಳುವ ಪ್ರಸ್ತಾವನೆಗಳನ್ನು 
2020-21ನೇ ಸಾಲಿನಲ್ಲಿ ಭರ್ತಿ ಮಾಡದಿರಲು ನಿರ್ದೇಶನ ನೀಡಲಾಗಿದೆ. 
ಆದಾಗ್ಯೂ, ಖಾಸಗಿ ಅನುದಾನಿತ ಪ್ರೌಢಶಾಲೆ ಹಾಗೂ ಪದವಿಪೂರ್ವ 
ಕಾಲೇಜುಗಳಲ್ಲಿ ದಿನಾಂಕ:31/12/2015ರೊಳಗೆ ಮರಣ ನಿವೃತ್ತಿ ಮತ್ತು ಇತರೆ 
ಕಾರಣಗಳಿಂದ ತೆರವಾದ ಕ್ರಮವಾಗಿ 257. ಮತ್ತು 173 ಹುದ್ದೆಗಳನ್ನು ಭರ್ತಿ 
ಮಾಡಲು ಅನುಮೋದನೆ ನೀಡಲಾಗಿದೆ. . | 


ಅನುದಾವಿತ' ಪ್ರೌಢಶಾಲೆಗಳಲ್ಲಿ ಖಾಲಿ ಹುದ್ಮೆಗಳನ್ನು ತುಂಬಲು 
ಅಭ್ಯರ್ಥಿಗಳ ಆಯ್ಕೆಗಾಗಿ ಪತ್ರಿಕಾ ಪ್ರಕಟಣೆ ಹೊರಡಿಸಬೇಕಾಗಿದ್ದು, ಈ ಬಗ್ಗೆ 
ಸದರಿ 
ಹುದ್ಮೆಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆ ಜಾರಿಯಲ್ಲಿರುತ್ತದೆ. 


ಹ ಸಕಾಲ ಸ ಸಚಿವರು 


